ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ ರಹಿತ ಪ್ರಶ್ನೆ ಸಂಖ್ಯೆ 102 (165) 

ಸದಸ್ಯರ ಹೆಸರು ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಪಕಾರ್ಜುಸ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸುವ ದಿನಾಂಕ 16.07.2019 

ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಜವರು 

ಕ್ರಸಂ ಪಶ್ನೆ ಉತ್ತರ 

(ಅ) | ಕೇಂದ್ರ ಸರ್ಕಾರದ  ಮಹತ್ಸಾಕಾಂಕ್ಷೆಯ | 'ಕೇಂದ್ರೆ ಜಲಪಕ್ತಿ ಮಂತ್ರಾಲಯದ (ಹಿಂದಿನ ಕುಡಿಯುವ 


ಯೋಜನೆ ಪ್ರಚ ಭಾರತ್‌ ಅಭಿಯಾನದಡಿ 
ಇಳ 

ರಾಜ್ಯವು ಇನ್ನೂ ಬಯಲು ಬಹಿರ್ದೆಸೆ 

ಮುಕ್ತ ರಾಜ್ಯವೆಂದು 

ಘೋಷಣೆಯಾಗದಿರುವುದು ನಿಜನ; 


ನೀರು & ನೈರ್ಮಲ್ಗೂ ಮಂತ್ರಾಲಯ) ಸೂಚನೆಯಂತೆ 


2೦1೦-13ನೇ  ಸಾಅನಲ್ಪ ಗ್ರಾಮೀಣ ಪ್ರಡೇಶದಲ್ಲ 
ಶೌಚಾಲಯಗಳ ಸಿರ್ಮಾಣ ಕುರಿತು . ಬೇಸ್‌ಲೈನ್‌ 
ಸಮೀಕ್ಷೆಯನ್ನು ನಡೆಸಲಾಗಿತ್ತು. 

ಸದರಿ ಸಮೀಕ್ಷೇಯ ಪ್ರಕಾರ ರಾಜ್ಯದ ಗ್ರಾಮೀಣ 


ಪ್ರದೇಶದಲ್ಲರುವ 7೦.೭೮ಲಕ್ಷ ಗ್ರಾಮೀಣ ಕುಟುಂಬಗಳ 
ಪೈಕ. 2483 ಲಕ್ಷ ಕುಟುಂಬಗಳು ಶೌಚಾಲಯ 
ಹೊಂದಿದ್ದು, 45ರ.42ಲಕ್ಷ ಕುಟುಂಬಗಳು 
ಶೌಚಾಲಯರಹಿತವಾಗಿರುವುದು ವರದಿಯಾಗಿದರುತ್ತದೆ. ಈ 
ಎಲ್ಲಾ ಶೌಚಾಲಯರಹಿತ ಕುಟುಂಬಗಳಗೆ 2೦13-14ನೇ 
ಸಾಅನಿಂದ' ಅಕ್ಟೋಬರ್‌. 2೦18ರ ' ಅಂತ್ಯಕ್ಕೆ 
ಶೌಚಾಲಯಗಳನ್ನು ನಿರ್ಮಿಸಿ, 19ನೇ, ನವೆಂಬರ್‌ ೭೦1ರ 
“ವಿಶ್ವ ಶೌಚಾಲಯ ದಿನ”ದಂದು ಗ್ರಾಮೀಣ ಕರ್ನಾಟಕವನ್ನು 
“ಬಯಲು ಬಹಿರ್ದೆಸೆ ಮುಕ್ತ” ಎಂದು ಘೋಷಣೆ 
ಮಾಡಲಾಗಿದೆ. 


(ಆ) 


ನವೆಂಬರ್‌ 2೦18ರ ' ಅಂತದೆ ವೇಳೆಗೆ 
ರಾಜ್ಯವನ್ನು ಬಯಲು ಬಹಿರ್ದೆಸೆ ಮುಕ್ತ 
ರಾಜ್ಯವೆಂದು ಘೋಷಣಿ ಮಾಡುವ 
ಯೋಜನೆ ಯಾವ ಹಂತದಲ್ಪದೆ: 


2೦1೨ರ ` `ಬೇಸ್‌ಲೈನ್‌ ಸಮೀಕ್ಷೆಯ ``ವರದಿಯಂತೆ 
ಶೌಚಾಲಯರಹಿತ ಎಲ್ಲಾ ಗ್ರಾಮೀಣ ಕುಟುಂಬಗಳಗೆ 
ವೈಯುಕ್ತಿಕ ಗೃಹ ಶೌಚಾಲಯಗಳನ್ನು ಅಕ್ಟೋಬರ್‌ 
2೦18ರ ಅಂತ್ಯಕ್ಕೆ ವೈಯುಕ್ತಿಕ ಗೃಹ ಶೌಚಾಲಯಗಳನ್ನು 
ನಿರ್ಮಿಸುವ ಮೂಲಕ 19ನೇ, ಸವೆಂಬರ್‌ 2೦1ರ “ವಿಶ್ವ 
ಶೌಚಾಲಯ  ದಿನ”ದಂದು ಗ್ರಾಮೀಣ ಕರ್ನಾಟಕವೆನ್ನು 
“ಬಯಲು ಬಹಿರ್ದೆಸೆ ಮುಕ್ತ” ಎಂದು ಘೋಷಿಸಲಾಗಿದೆ. 


(ಇ) 


ಘೋಷಿಸಲಾಗಿದೆ: 


ಶೇವರೆಗೆ ರಾಜ್ಯದ ಎಷ್ಟು - ಜಿಲ್ಲೆಗಳನ್ನು 
ಬಯಲು ಬಹಿರ್ದೆಸೆ ಮುಕ್ತ ಜಿಲ್ಲೆಗಳೆಂದು 


ರಾಜ್ಯದ 3೦ ಜಲ್ಲೆಗಳನ್ನು ಬಯಲು ಬಹಿರ್ದೆಸೆ ಮುಕ್ತ 
ಜಲ್ಲೆಗಳೆಂದು ಘೋಷಿಸಲಾಗಿದೆ. 


ಈ) 1 ಬೆಳೆಗಾವಿ ಇಲ್ಪೆಯೆಲ್ಲ ಕಳೆದೆ 5 ವರ್ಷಗಳ] ಬೆಳಗಾವಿ ಜಲ್ಲೆಯೆಲ್ಲ ಕಳೆದೆ 5 ವರ್ಷಗಳ ಅವಧಿಯಲ್ಲ 
ಅವಧಿಯಲ್ಲ ಕಟ್ಟಲಾದ ಶೌಚಾಲಯಗಳ | ಕಟ್ಟಲಾದ ಶೌಚಾಲಯಗಳ ಸಂಖ್ಯೆಯನ್ನು ಅನುಬಂಧ- 
pe) ಇನೆ 
ಸಂಖ್ಯೆ ಎಷ್ಟು: (ತಾಲ್ಲೂಕುವಾರು ವಿವರ ರಲ್ಲ ನೀಡಲಾಗಿದೆ. 
ನೀಡುವುದು) | 

| ಬಯಲು ಈಡ ಮ್‌ ಗುರ ಮರು] ಸಾಂದ್ರ ಇರ್ತಾ ಮಂತ್ರಾಲಯದ ಹಂದನ ಕುಡಿಯುವ 
ಬೆಳಗಾವಿ ಜಲ್ಲೆಯಲ್ಲ ಇನ್ನೂ ಎಷ್ಟು[ ನೀರು ೩ ನೈರ್ಮಲ್ಯ ಮಂತ್ರಾಲಯ) ಸೂಚನೆಯಂತೆ 
ಶೌಚಾಲಯಗಳನ್ನು ಸಿರ್ಮಾಣ | ೨೦1೦-13ನೇ ಸಾಆನಲ್ಪ ಗ್ರಾಮೀಣ ಪ್ರದೇಶದಲ್ಲ 
ಗಾ ಠೌಜಾಲಯಗಳ ನಿರ್ಮಾಣ ಕುರಿತು ಬೇಸ್‌ಲೈನ್‌ 

ಸಮೀಕ್ಷೆಯನ್ನು ನಡೆಸಲಾಗಿತ್ತು. 

ಸದರಿ ಸಮೀಕ್ಷೆಯ ಪ್ರಕಾರ ಬೆಳಗಾವಿ ``ಜಲ್ಲೆಯಲ್ಲ 
5.41ಲಕ್ಷೆ ಗ್ರಾಮೀಣ ಕುಟುಂಬಗಳ ಪೈಕಿ. 1.13ಲಕ್ಷ 
ಕುಟುಂಬಗಳು ಶೌಚಾಲಯ ಹೊಂದಿದ್ದು, 4.28ಲಕ್ಷ 
ಕುಟುಂಬಗಳು ಶೌಚಾಲಯರಹಿತವಾಗಿರುವುದು 
ಪರದಿಯಾಗಿರುತ್ತದೆ. ಈ ಎಲ್ಲಾ ಶೌಚಾಲಯರಹಿತ 
ಕುಟುಂಬಗಳಗೆ ೭೦13-14ನೇ ಸಾಅನಿಂದ ಅಕ್ಟೋಬರ್‌, 
2೦18ರ ಅಂತ್ಯಕ್ಕೆ ಶೌಚಾಲಯಗಳನ್ನು ನಿರ್ಮಿಸಿ, 19ನೇ, 
ನವೆಂಬರ್‌ 2೦16ರ "ವಿಶ್ವ ಶೌಚಾಲಯ  ದಿನ”ದಂದು 
ಬೆಳಗಾವಿ ಜಲ್ಲೆಯನ್ನು "ಬಯಲು ಬಹಿರ್ದೆಸೆ ಮುಕ್ತ” ಎಂದು 
ಘೋಷಿಸಲಾಗಿದೆ. 

ಈ ಹಿನ್ನೆಲೆಯಲ್ಲ ಬೆಳಗಾವಿ ಜಲ್ಲೆಯಲ್ಲ ವೈಯುಕ್ತಿಕ ಗೃಹ 
ಶೌಚಾಲಯಗಳನ್ನು ನಿರ್ಮಿಸುವುದು ಬಾಕಿ ಇರುವುದಿಲ್ಲ. 

(ಊ) | ಬೆಳೆಗಾವಿ ಜಲ್ಲೆಗೆ ಪಚ್ಚ ಭಾರತ ಪೃಚ್ಛ ಭಾರತ್‌ ಮಿಷನ್‌`(ಗ್ರಾ ಯೋಜನೆಯ `2018- 
ಯೋಜನೆಯಡಿ ಈವರೆಗೆ ಶೌಚಾಲಯಗಳ | 19ನೇ ಸಾಆಸಲ್ಲ ಶೌಚಾಲಯಗಳ ನಿರ್ಮಾಣಕ್ನೆ ಬೆಳಗಾವಿ 
ನಿರ್ಮಾಣಕ್ಷೆ ಒಟ್ಟು ಜಡುಗಡೆಯಾದ ್ರಲ್ಸಣಿ ರೂ. 1778164 ಲಕ್ಷಗಳು ಜಡುಗಡೆಯಾಗಿದ್ದು. 
ಮ ನಿಕಕೆಯಾದೆ ನ್ವ ಅನುದಾನದಟ್ಟ  ರೂ7೦4ರ.ಅಲಕ್ಷೆಗಳು 


ಅನುದಾನವೆಷ್ಟು? (ವಿವರ ನೀಡುವುದು) 


ಬಳಕೆಯಾಗಿದ್ದು, ರೂ.736.45ಲಕ್ಷಗಳ ಅನುದಾನ ಬಾಕಿ 
ಇದೆ. ' 


(ಕೃಷ್ಣ ಬೈರೇಗೌಡ ) 

ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 
ಕೃಷ್ಣ ಬೈರೇಗೌಡ 

ಬಸನ ನ ಸಿತ್‌ರಾಡ್‌ 

ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ 
ಗ ಸಚಿವರು 


ಅನುಬಂಧ - 1 
ಸ್ವಚ್ಛ ಭಾರತ ಮಿಷನ್‌ (ಗ್ರಾ 


ವಿಧಾನ ಪರಿಪತ್ತಿನ ಸದಸ್ಯರಾದ ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಅವರ 
ಪ್ರಶ್ನೆ ಸಂಖ್ಯೆ - 102 (165) 


ಕಳೆದ 5 ವರ್ಷಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಲಾದ ಶೌಚಾಲಯಗಳ ತಾಲ್ಲೂಕುವಾರು ವಿವರ 


2017-18 


4102 8544 
3894 8178 
2475 6937 
1078 | 7896 
3380 | 7451 
2595 6496 
4351 13181 
1587 2798 


2430 5287 


2870 6137 


55888 31762 72905 141658 400205 


